(ಈ) 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


1132 


ಸದಸ್ಯರ ಹೆಸರು 


ಡಾ| ತೇಜಸ್ವಿನಿ ಗೌಡ 


ಉತ್ತರಿಸುವ ದಿನಾಂಕ 


22-12-2021 


ಉತ್ತರಿಸುವವರು 


ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


ಪ್ರಶ್ನೆ 


ರಾಜ್ಯದಲ್ಲಿ ಹಿಂದೂಗಳ ಪವಿತ್ರ 
ಧಾರ್ಮಿಕ ಯಾತ್ರಾ ಸ್ಥಳಗಳಾದ 
ವಾರಣಾಸಿಯ “ಕಾಶಿ' ಯಾತ್ರೆ, 


ಹಿಮಾಲಯದ ಗಿರಿ ಶಿಖರಗಳಲ್ಲಿರುವ 
ಕೈಲಾಸ-ಮಾನಸ ಸರೋವರ ಯಾತ್ರೆ 
ಮಾಡಲು ಯಾತ್ರಾರ್ಥಿಗಳಿಗೆ ಸರ್ಕಾರದಿಂದ 
ಸಹಾಯಧನ ನೀಡುವ ,ಯೋಚನೆ ಮತ್ತು 
ಯೋಜನೆ ಇದೆಯೇ; 


ಕರ್ನಾಟಕ ರಾಜ್ಯದಿಂದ ಹಿಮಾಲಯದ ಗಿರಿ ಶಿಖರಗಳಲ್ಲಿರುವ 
ಕೈಲಾಸ-ಮಾನಸ ಸರೋವರ ಯಾತ್ರೆಯನ್ನು ಕೈಗೊಂಡ ಯಾತ್ರಾರ್ಥಿಗಳಿಗೆ 
ತಲಾ ರೂ.30,000/-ಗಳಂತೆ ಸರ್ಕಾರದ ಸಹಾಯಧನವನ್ನು ವಿತರಿಸುವ 
ಯೋಜನೆಯನ್ನು 2006-07ನೇ ಸಾಲಿನಿಂದ ಜಾರಿಗೆ ತರಲಾಗಿರುತ್ತದೆ. 

ಕಾಶಿಯಾತ್ರೆ ಕೈಗೊಳ್ಳಲು ಯಾತ್ರಾರ್ಥಿಗಳಿಗೆ ಸಹಾಯ ಧನ | 
ನೀಡುವುದರ ಬಗ್ಗೆ ಪ್ರಸ್ತಾವನೆ ಇರುವುದಿಲ್ಲ. 


ಇದಕ್ಕಾಗಿ ಮೀಸಲಿಟ್ಟ ಅನುದಾನವೆಷ್ಟು; 


| ಕರ್ನಾಟಕ ರಾಜ್ಯದಿಂದ ಕೈಲಾಸ ಮಾನಸ ಸರೋವರ ಮತ್ತು ಚಾರ್‌ 
ಧಾಮ್‌ ಯಾತ್ರೆಗಳನ್ನು ಕೈಗೊಳ್ಳುವ ಯಾತ್ರಾರ್ಥಿಗಳಿಗೆ ಸರ್ಕಾರದ 
ಸಹಾಯಧನವನ್ನು ವಿತರಿಸುವ ಸಂಬಂಧ 2019-20ನೇ ಸಾಲಿನಲ್ಲಿ ಒಟ್ಟು 
ರೂ.1000.00 ಲಕ್ಷಗಳನ್ನು ಮೀಸಲಿರಿಸಿದ್ದು, ಈ ಪೈಕಿ ಕೈಲಾಸ ಮಾನಸ 
ಸರೋವರ ಯಾತ್ರೆಗಳನ್ನು ಕೈಗೊಳ್ಳುವ ಯಾತ್ರಾರ್ಥಿಗಳಿಗೆ ರೂ.450.00 
ಲಕ್ಷಗಳ ಅನುದಾನವನ್ನು ಮೀಸಲಿರಿಸಲಾಗಿರುತ್ತದೆ. 


2020-21ನೇ ಸಾಲಿನಲ್ಲಿ ಕೋವಿಡ್‌-19ರ ಸೋಂಕು 
ಹರಡುವಿಕೆಯನ್ನು ತಡೆಗಟ್ಟುವ ಸಂಬಂಧ ರಾಜ್ಯದಲ್ಲಿ ಲಾಕ್‌ಡೌನ್‌ 
ಘೋಷಿಸಿ ಪ್ರಯಾಣ/ಪ್ರವಾಸಕ್ಕೆ ನಿರ್ಬಂದವಿದ್ದ ಕಾರಣ ಹಾಗೂ ಆರ್ಥಿಕ 
ಸಂಕಷ್ಟದ ಹಿನ್ನಲೆಯಲ್ಲಿ ಈ ಯೋಜನೆಗೆ 
ಬಿಡುಗಡೆಯಾಗಿರುವುದಿಲ್ಲ 2021-22ನೇ 
ರೂ.1000.00೦ಕ್ಷಗಳನ್ನು ಮೀಸಲಿರಿಸಲಾಗಿದೆ. 


ಅನುದಾನ 


ಹಾಗೂ ಸಾಲಿನಲ್ಲಿ 


[1 


ರೈಲಿನಲ್ಲಿ ರಾಮಾಯಣ ಪವಿತ್ರ ಯಾತ್ರೆಯಂತೆ 
ರಾಜ್ಯದಿಂದ ದೇಶದಾದ್ಯಂತ ಇರುವ 12 
ಜ್ಯೋತಿರ್ಲಿಂಗ ಹಾಗೂ ಶಕ್ತಿ ಪೀಠ ದರ್ಶನ 
ಯಾತ್ರೆ ಯೋಜನೆ ಜಾರಿಗಾಗಿ ವಿಶೇಷ ರೈಲು 
ಸಂಚಾರ ವ್ಯವಸ್ಥೆ | ಮಾಡಲು ರೈಲ್ವೆ 
ಸಚಿವರೊಂದಿಗೆ ಪ್ರಸ್ತಾಪಿಸಲಾಗಿದೆಯೇ; 
ಇದ್ದಲ್ಲಿ, ಯಾವಾಗಿನಿಂದ ಇಂತಹ ಧಾರ್ಮಿಕ 
ಯಾತ್ರೆ ಅನುಷ್ಠಾನವಾಗುತ್ತದೆ. 

ಮುಜರಾಯಿ ದೇವಸ್ಥಾನಗಳು ಭೂ-ಸ್ವಾಧೀನ 
ಪ್ರಕ್ರಿಯೆಯಲ್ಲಿ ಕಳೆದುಕೊಂಡಿರುವ 
ಭೂಮಿಯನ್ನು ವಾಪಸ್ಸು ಪಡೆಯಲು ಕಂದಾಯ 
ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆಯೆ? 


ಪ್ರಸ್ತಾವನೆ ಇರುವುದಿಲ್ಲ. 


ಸರ್ಕಾರವು ಸಾರ್ವಜನಿಕ ಉದ್ದೇಶಗಳಿಗೆ (ಹೆದ್ದಾರಿ/ಅಣೆಕಟ್ಟೆ/ರೈಲು ಹಳಿ 
ನಿರ್ಮಾಣ/ಮೆಟ್ರೋ ಕಾಮಗಾರಿ ಮುಂತಾದವು) ಭೂ-ಸ್ಥಾಧೀನ ಪ್ರಕ್ರಿಯೆ 


ಮೂಲಕ ಭೂಮಿಯನ್ನು ವಶಪಡಿಸಿಕೊಂಡು ನಿಯಮಾನುಸಾರ ಭೂ ಪರಿಹಾರ 
ಮೊತ್ತವನ್ನು ಫಲಾನುಭವಿಗಳಿಗೆ ವಿತರಿಸುತ್ತದೆ. 


ಈ ಹಿನ್ನೆಲೆಯಲ್ಲಿ, ಮುಜರಾಯಿ ದೇವಸ್ಥಾನಗಳು ಭೂ ಸ್ವಾಧೀನ 
ಪ್ರಕ್ರಿಯೆಯಲ್ಲಿ ಕಳೆದುಕೊಂಡಿರುವ ಭೂಮಿಗೆ ನಿಯಮಾನುಸಾರ ಭೂ ಪರಿಹಾರ 
ಮೊತ್ತವನ್ನು ಪಡೆದುಕೊಳ್ಳುವುದರಿಂದ ಭೂಮಿಯನ್ನು ವಾಪಸ್ಸು ಪಡೆಯಲು 


ಕಂದಾಯ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸುವ ಪ್ರಶ್ನೆ ಉದ್ಭವಿಸುವುದಿಲ್ಲ. 


ಮುಜರಾಯಿ ದೇವಸ್ಥಾನಗಳಲ್ಲಿ ಭಕ್ತರು 
ನೀಡುವ ದೇಣಿಗೆ ಹಣವನ್ನು ಮುಜರಾಯಿ 
ಇಲಾಖೆಗೆ ನೀಡಬೇಕೆಂದು 
ಒತ್ತಾಯಿಸಲಾಗಿದೆಯೇ? ಹಾಗೆಯೇ ಈ 
ಹಣವನ್ನು ರಾಜ್ಯ ಸರ್ಕಾರ್‌ ಇತರೆ ಬಾಬ್ರುಗಳಿಗೆ 
ಬಳಸದಂತೆ ಆಗ್ರಹಿಸಲಾಗಿದೆಯೇ? 


ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ 
ಅಧಿನಿಯಮ, 1997 ಕಲಂ 17(ಎ)(1(2)ರನ್ವಯ ಅಧಿಸೂಚಿತ ಅಥವಾ 
ಘೋಷಿತ ಸಂಸ್ಥೆಗಳು ಅವುಗಳ ಒಟ್ಟು ವಾರ್ಷಿಕ ಆದಾಯಕ್ಕೆ ಅನುಗುಣವಾಗಿ 
ನಿಗಧಿತ ದರದಲ್ಲಿ ವಂತಿಗೆಯನ್ನು ಸಾಮಾನ್ಯ ಸಂಗ್ರಹಣ ನಿಧಿಗೆ 
ಪಾವತಿಸಬೇಕಾಗಿರುತ್ತದೆ. 


ಹಾಗೆಯೇ, ಸಾಮಾನ್ಯ ಸಂಗ್ರಹಣ ನಿಧಿಯ ಹಣವನ್ನು ಕರ್ನಾಟಕ 
ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ, 
1997 ಕಲಂ 19ರಲ್ಲಿ ತಿಳಿಸಲಾದ ಉದ್ದೇಶಗಳಿಗೆ ನಿಯಮಾನುಸಾರ ಬಳಕೆ 
ಮಾಡಲು ಅವಕಾಶ ಕಲ್ಪಿಸಿರುವುದರಿಂದ ಈ ಹಣವನ್ನು ರಾಜ್ಯ ಸರ್ಕಾರ ಇತರೆ 
ಬಾಬ್ದುಗಳಿಗೆ ಬಳಸದಂತೆ ಆಗ್ರಹಿಸುವ ಪ್ರಶ್ನೆ ಉದ್ಭವಿಸುವುದಿಲ್ಲ. 


ಮುಜರಾಯಿ ದೇವಸ್ಥಾನಗಳಲ್ಲಿ ಸೂಕ್ತ 
ಆದಾಯವಿಲ್ಲದೆ ದೇವಸ್ಥಾನಗಳ ಸಂರಕ್ಷಣೆ 
ವಿಫಲವಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಈ ಬಗ್ಗೆ ನಿರ್ಲಕ್ಷತೆ ತೋರಿರುವ 
ಪುರಾತತ್ವ ಇಲಾಖೆಯ ಮೇಲೆ ಯಾವ ರೀತಿಯ 
ಕ್ರಮವಹಿಸಲು ಕೋರಲಾಗಿದೆ; 


ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಯಲ್ಲಿ ಒಟ್ಟು ಹಿಂದೂ ಧಾರ್ಮಿಕ 
ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆಗೆ ರಾಜ್ಯದ ಒಟ್ಟು 
34,562 ದೇವಸ್ಥಾನಗಳು ಒಳಪಟ್ಟಿರುತ್ತವೆ. ಇಲಾಖಾ ದೇವಸ್ಥಾನಗಳನ್ನು 
ಆಯಾ ದೇವಾಲಯಗಳ ಆದಾಯಕ್ಕನುಗುಣವಾಗಿ ಪ್ರವರ್ಗ "ಎ' "ಬಿ' ಮತ್ತು "ಸಿ 


ದೇವಾಲಯಗಳೆಂದು ವರ್ಗೀಕರಿಸಲಾಗಿದೆ. 


ಪ್ರವರ್ಗ ವಿವರ 
ವಾರ್ಷ್‌ ವರಮಾನವು`ರೂ: 
ಎ ಇಪ್ಪತ್ತೈದು ಲಕ್ಷಗಳನ್ನು ಮೀರಿದ 


ಸಂಸ್ಥೆಗಳು 
ವಾರ್ಷಿಕ ವರಮಾನವು ರೂ. ಐದು 
ಬಿ 


ಲಕ್ಷಗಳನ್ನು ಮೀರಿ ರೂ.ಇಪ್ಪತ್ತೈದು ಜಿಲ್ಲಾಧಿಕಾರಿಗಳು 
ಲಕ್ಷಗಳನ್ನು ಮೀರದ ಸಂಸ್ಥೆಗಳು 
ಪಗಳು ಇ 
kk ವಾರ್ಷಿಕ ವರಮಾನವು ರೂ. ಐದು ಉಪ 
ಲಕ್ಷಗಳನ್ನು ಮೀರದ ಸಂಸ್ಥೆಗಳು ವಿಭಾಗಾಧಿಕಾರಿಗಳು 


ಹ್‌ ಬಟ್ಟು 

ಇಲಾಖೆಯ ವ್ಯಾಪ್ತಿಯಲ್ಲಿ ವಾರ್ಷಿಕ ವರಮಾನ ಕಡಿಮೆ ಇರುವ ಪ್ರವರ್ಗ 
'ಸ' ದೇವಸ್ಥಾನಗಳ ಸಂಖ್ಯೆಯೇ 34219 ಇರುತ್ತದೆ. ಈ ದೇವಸ್ಥಾನಗಳಿಗೆ 
ಪ್ರಸ್ತುತ ಸರ್ಕಾರದಿಂದ ವಾರ್ಷಿಕ ರೂ.48,000/-ಗಳ ತಸ್ತೀಕ್‌/ವರ್ಷಾಶನವನ್ನು 
ದೇವಾಲಯಗಳಲ್ಲಿ ಪ್ರತಿನಿತ್ಯ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸುವುದಕ್ಕಾಗಿ 
ಒದಗಿಸಲಾಗುತ್ತಿದೆ. 

ಇಲಾಖೆಯ ವ್ಯಾಪ್ತಿಯಲ್ಲಿ ಪ್ರವರ್ಗ 'ಸಿ' ಧೇವಸ್ಥಾನಗಳ ಸಂಖ್ಯೆಯು 
ಹೆಚ್ಚಿರುವುದರಿಂದ ಅವುಗಳನ್ನು ಸಂರಕ್ಷಿಸುವ ಮತ್ತು ಅಭಿವೃದ್ಧಿ ಪಡಿಸುವ 
ಪ್ರಕಿಯೆಗಳು ದೀರ್ಫಾವಧಿಯನ್ನು ಅಪೇಕ್ಷಿಸುತ್ತವೆ ಈ ನಿಟ್ಟಿನಲ್ಲಿ ಸೂಕ್ತ 
ಆದಾಯವಿಲ್ಲದ ದೇವಸ್ಥಾನಗಳ ಸಂರಕ್ಷಣೆಗಾಗಿ ಕರ್ನಾಟಕ ಹಿಂದೂ ಧಾರ್ಮಿಕ 
ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ, 1997 ಕಲಂ 21 
ಎಫ್‌ ರಡಿಯಲ್ಲಿ ಅಧಿಸೂಚಿತ ದೇವಾಲಯಗಳನ್ನು ದತ್ತು ತೆಗೆದುಕೊಂಡು 
ನಿರ್ವಹಿಸಲು ಅವಕಾಶ ಕಲ್ಪಿಸಲಾಗಿದೆ ಹಾಗೂ ದೇವಸ್ಥಾನಗಳ 
ಅಗತ್ಯಕ್ಕನುಗುಣವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ 
ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲು ಸರ್ಕಾರದಿಂದ 
ಅನುದಾನವನ್ನು ಸಹ ಬಿಡುಗಡೆ ಮಾಡಲಾಗುತ್ತಿದೆ. 

ದೇವಸ್ಥಾನಗಳ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಕಾಮಗಾರಿ 
ಕೈಗೊಳ್ಳಲು ದಾನಿಗಳು ಮುಂದೆ ಬಂದಲ್ಲಿ ಅವರಿಗೆ ನಿಯಮಾನುಸಾರ 
ಅನುಮತಿ ನೀಡಲಾಗುತ್ತಿದೆ. ಅವಶ್ಯಕತೆ ಕಂಡು ಬಂದಂತಹ ಅಧಿಸೂಚಿತ 
ದೇವಸ್ಥಾನಗಳಿಗೆ ಇಲಾಖೆಯ ಸಾಮಾನ್ಯ ಸಂಗ್ರಹಣಾ ನಿಧಿಯಿಂದಲೂ ಸಹ ಧನ 
ಸಹಾಯ ಮಾಡಲಾಗುತ್ತಿದೆ. ಅಧಿಸೂಚಿತ ದೇವಾಲಯಗಳ ಸಂರಕ್ಷಣೆ ಬಗ್ಗೆ 
ಪುರಾತತ್ವ ಇಲಾಖೆಯು ನಿರ್ಲಕ್ಷತೆ ತೋರಿರುವ ಪ್ರಕರಣಗಳು ಕಂಡು 
ಬಂದಲ್ಲಿ ಆ ಬಗ್ಗೆ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು. 


ಸೂಕ್ತ ನಿರ್ವಹಣೆ ಇಲ್ಲದೆ ಹಾಳಾಗುತ್ತಿರುವ 
ಪುರಾತನ-ಪ್ರಾಚೀನ ದೇವಾಲಯ ಕಟ್ಟಡ 
ಸಂರಕ್ಷಣೆಗೆ ಯಾವ ರೀತಿಯ ಕ್ರಮ ವಹಿಸಲು 
ಯೋಚಿಸಲಾಗಿದೆ; \ 


ಮುಜರಾಯಿ ದೇವಸ್ಥಾನಗಳ ಪೂರ್ಣ ದೇಣಿಗೆ 
ಹಣವನ್ನು ಇಲಾಖೆಯು ಇರಿಸಿಕೊಂಡಲ್ಲಿ, 


ದೇವಾಲಯಗಳ ನಿರ್ವಹಣೆ ಹಾಗೂ ಅರ್ಚಕ 
ಸಿಬ್ಬಂದಿ ವೇತನ ಬಾಬ್ದು ಭರಿಸಬಹುದೇ; ಈ 
ಬಗ್ಗೆ ಯಾವ ಕ್ರಮ ವಹಿಸಲಾಗುವುದು? 


ಸಂಖ್ಯೆ: ಕಂಇ 261 ಮುಸಪ್ರ 2021 


ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೊಳಪಡುವ ಪುರಾತನ-ಪ್ರಾಚೀನ 
ದೇವಾಲಯ ಕಟ್ಟಡಗಳ ಸಂರಕ್ಷಣೆಗೆ ಸರ್ಕಾರದಿಂದ ಕಾಲಕಾಲಕ್ಕೆ ಅನುದಾನ 
ಬಿಡುಗಡೆ ಮಾಡುವುದು ಹಾಗೂ ಅತ್ಯಂತ ಅವಶ್ಯಕವಾಗಿ ಆಗಬೇಕಾದ 
ಪುರಾತನ-ಪ್ರಾಚೀನ ಮುಜರಾಯಿ ದೇವಸ್ಥಾನದ ದುರಸ್ತಿಗೆ ಸಾಮಾನ್ಯ 
ಸಂಗ್ರಹಣೆ ನಿಧಿಯಿಂದ ಹಣ ಮಂಜೂರು ಮಾಡಿ ದುರಸ್ತಿಪಡಿಸಲು 
ಯೋಚಿಸಲಾಗಿದೆ, 


ಮುಜರಾಯಿ ದೇವಸ್ಥಾನಗಳ ಪೂರ್ಣ ದೇಣಿಗೆ ಹಣವನ್ನು ಇಲಾಖೆಯು 
ಇರಿಸಿಕೊಳ್ಳಲು ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ 
ದತ್ತಿಗಳ ಅಧಿನಿಯಮ, 1997 ಮತ್ತು ನಿಯಮಗಳು 2002ರಲ್ಲಿ ಅವಕಾಶ 
ಕಲ್ಪಿಸಿರುವುದಿಲ್ಲ, 

ಆದ್ದರಿಂದ, ಅಧಿಸೂಚಿತ ದೇವಾಲಯಗಳ ಪೂರ್ಣ ದೇಣಿಗೆ ಹಣವನ್ನು 
ಇಲಾಖೆಯು ಇರಿಸಿಕೊಳ್ಳದೇ ಆಯಾಯ ದೇವಾಲಯದ ವಾರ್ಷಿಕ 
ಆದಾಯದಲ್ಲಿ ವೆಚ್ಚವನ್ನು ಕಳೆದು (ದೇವಾಲಯದ ನಿರ್ವಹಣೆ ಸಿಬ್ಬಂದಿ 
ವೇತನಗಳು ಇತ್ಯಾದಿ) ಉಳಿಕೆ ಮೊತ್ತಕ್ಕೆ (ನಿವ್ವಳ ಆದಾಯದ) ಪ್ರವರ್ಗ 'ಎ' 
ಮತ್ತು 'ಬಿ' ದೇವಾಲಯಗಳಿಂದ ಕ್ರಮವಾಗಿ ಶೇ: 10 ಮತ್ತು ಶೇ: 05 ರಂತೆ 
ಸಾಮಾನ್ಯ ಸಂಗ್ರಹಣಾ ನಿಧಿಗೆ ವಂತಿಗೆಯನ್ನು ಸಂಗ್ರಹಿಸಲಾಗುವುದು. 


3 y ಕ್‌ 
(ಶಶಿಕಲಾ "ಅ. ಜೊಲ್ಪೆ 
ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


Scanned with CamScanner 


